ಕರ್ನಾಟಕ ವಿಧಾನ ಪರಿಷತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2% 


” ಸದಸ್ಯರ ಹೆಸರು : ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಹಾಗೂ 
- ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. . 
ಉತ್ತರಿಸಬೇಕಾದ ದಿನಾಂಕ : 29/01/2021 
ಪ್ರ ಉತ್ತರ 


€ 3 ted 


ಕೇಂದ್ರ ಸರ್ಕಾರೌ`ಮತ್ತು ರಾಜ್ಯ ಸರ್ಕಾರಗಳೆ | ಕೇಂದ್ರ ಸರ್ಕಾರ ಮತ್ತು `ರಾಜ್ಯ ಸರ್ಕಾರವು ಮಹಿಳೆಯರು ಮೆತ್ತು 
ವತಿಯಿಂದ ತಾಯಿಯ ಮಡಿಲಿನಿಂದ - ಮಕ್ಕಳ ಸಮಗ್ರ ಅಭಿವೈದ್ದಿಗಾಗಿ ಹಾಗೂ' "ಅಪೌಷ್ಠಿಕತೆಯನ್ನು 
ತೊಟ್ಟಿಲವರೆಗೆ ಎ೦ಬ ತಾಯಿ-ಮಗು | ನಿವಾರಿಸಲು ತಮುನ್ನಾನಗೊಳಿಸಲಾಗಿರುವ:, ಯೋಜನೆಗಳು ಈ 
ಹಾರೈಕೆಯ ಯೋಜನೆಗಳು ಯಾವುವು; | ಕೆಳಕಂಡಂತಿದೆ. 


(ಸಂಪೂರ್ಣಿ ಮಾಹಿತಿ ನೀಡುವುದು.) * ಸಮಗ್ರ ಶಿಶು ಅಭಿವೃದ್ಧಿ Mak ಸಾಮಾನ್ಯ ಮಕ್ಕಳಿಗೆ 

- ಪತಿದಿನ ರೂ8/- RE ವೆಚ್ಚ ಧರಿಸುತ್ತಿದ್ದ, ತೀವ್ರ 
ಅಪೌಷ್ಠಿಕತೆಯುಳ್ಳ ಮಕ್ಕಳಿಗೆ ರೂ.12 ರ ಪೂರಕ" ಪೌಷ್ಟಿಕ 
ಆಹಾರವನ್ನು ನೀಡಲಾಗುತ್ತಿದೆ. 


*':3 ರಿಂದ 6 ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟೆ ನೀಡಲಾಗುತ್ತಿದೆ. 


* 6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ 150 
ಎಂ.ಎಲ್‌. ಕೆನೆಭರಿತ ಹಾಲು ನೀಡಲಾಗುತ್ತಿದೆ 


* ಅತಿ ಕಡಿಮೆ ತೂಕವುಳ್ಳ ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟಿ 
ಹಾಗೂ 200 ಎಂಎಲ್‌. ಹಾಲು ಹಾಗೂ ಮೊಟ್ಟೆ 
ಉಪಯೋಗಿಸದ ಮಕ್ಕಳಿಗೆ ವಾರದಲ್ಲಿ 200. ಎಂ.ಎಲ್‌. ಹಾಲು 
ನೀಡಲಾಗುತ್ತಿದೆ 


* ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರ್ಗಿ, ಸ 
ಕೊಪ್ಪಳ ಹಾಗೂ ರಾಯಚೂರಿನ ಸಾಧಾರಣ ಅಪ ಪೌಷ್ಟಿಕ 
ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 3 ದಿನ 200 

' ಎಂ.ಎಲ್‌. ಕೆನೆಭರಿತ ಹಾಲನ್ನು ನೀಡಲಾಗುತ್ತಿದೆ. : 


೪ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಂಗನವಾಡಿ 
ಕೇಂದ್ರಗಳಲ್ಲಿ ' ಮಧ್ಯಾಹ್ನದ ಬಿಸಿಯೂಟ ನೀಡುವ 
ಮಾತೃಪೂರ್ಣ ಯೋಜನೆಯನ್ನು ಅನುಷ್ಟಾನಗೊಳಿಸಲಾಗಿದೆ. 

೪ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಪೂರಕ ಪೌಷ್ಟಿಕ 
ಅಹಾರಗಳಾದ ಹಣ್ಣು ತರಕಾರಿ ಇನ್ನಿತರ ಪೌಷ್ಠಿಕ ಆಹಾರ 
ಸೇವನೆಯ ಉದ್ದೇಶಕ್ಕಾಗಿ ಪ್ರಧಾನ ಮಂತ್ರಿ ಮಾತೃವಂದನಾ 
ಯೋಜನೆಯಡಿಯಲ್ಲಿ. ರೂ.5000/- ವನ್ನು ನೀಡುವ 
ಯೋಜನೆ ಜಾರಿಗೊಳಿಸಲಾಗಿದೆ. 


. ಉದ್ಯೋಗಸ್ಥ ತಾಯಂದಿರ ಮಕ್ಕಳನ್ನು ದಿನಪೂರ್ತಿ 
ಶಿಶುಪಾಲನಾ ಕೇಂದ್ರದಲ್ಲಿ ಸುರಕ್ಷಿತವಾಗಿ ನೋಡಿಕೊಂಡು 
ಮಕ್ಕಳ ಪೌಷ್ಠಿಕ ಹಾಗೂ "ಆರೋಗ್ಯ. ಗುಣಮಟ್ಟ ಸುಧಾರಿಸಲು 
ರಾಷ್ಟ್ರೀಯ ಶಿಶುಪಾಲನಾ ಕೇಂದ್ರ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗಿದೆ. 


‘ 


* ವಿವಿಧ ಇಲಾಖೆಯಗಳ ಸಮನ್ನ್ವಯತೆಯೊಂದಿಗೆ ನ 
ತಡೆಗಟ್ಟಲು ಕೇಂದ್ರ ಮತ್ತು ರಾಜ್ಯ ಸಹಭಾಗಿತ್ವದಲ್ಲಿ ಪೋಷಃ 
ಅಭಿಯಾನ ' ಯೋಜನೆಯೆನ್ನು A 
ಅಪೌಷ್ಟಿಕತೆಗೆ ಸಾಮಾಜಿಕ, ತೈಕಣಿಕ, ಕೌಟುಂಬಿಕ, ಅನುವಂಶಿಕ 
ಇನ್ನಿತರ ಕಾರಣಗಳು ಸಹ ಇರಬಹುದಾಗಿದ್ದು ಈ ನಿಟ್ಟಿನಲ್ಲಿ 
ಕುಟುಂಬದ ಎಲ್ಲಾ ಸದಸ್ಯರಿಗೂ | ಸಮುದಾಯದವರಿಗೂ ಸಹ 
ಅಪೆ ಪಿಕೆ ಕುರಿತಂತೆ ಮತ್ತು ನಿವಾರಣಾ ಮಾರ್ಗೋಪಾಯಗಳ 
ಕುರಿತಂತೆ ತಿಳುವಳಿಕೆ ನೀಡಲು ಪೋಷಣ್‌ ಅಬಿಯಾನ 


ಯೋಜನೆಯಡಿಯಲ್ಲಿ ಸಮುದಾಯ ಆಧಾರಿತ 
ಚಟುವಟಿಕೆಗಳನ್ನು / ಜನಾಂಡೋಲನ ಕಾರ್ಯಕ್ರಮಗಳನ್ನು 
ನಡೆಸಲಾಗುತ್ತಿದೆ. 


* ತೀವ್ರ ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ ವೆಚ್ಚ ಯೋಜನೆಯಡಿ 
ಔಷಧಿ ಹಾಗೂ ಚಿಕಿತ್ಸಾ ಆಹಾರಕ್ಕಾಗಿ Hh food) 
ಪ್ರತಿ ಮಗುವಿಗೆ ವಾರ್ಷಿಕ ರೂ.2000/-ಗಳಂತೆ ವೆಚ್ಚ 
ಭರಿಸಲಾಗುತ್ತಿದೆ. | 

° ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಪೌಷ್ಠಿಕ 
ಪುನರ್ವಸತಿ ಕೇಂದ್ರ (NRC) ಗಳಲ್ಲಿ ' ಅಪೌಷ್ಟಿಕ ಮಕ್ಕಳಿಗೆ 

” ಚಿಕಿತ್ಸೆ ನೀಡಲಾಗುತ್ತಿದೆ. 


ಕಳೆದ 3 ವರ್ಷಗಳಿಂದ ಈ ಯೋಜನೆಗಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮ ಸಮಗ್ರ ಶಿಶು 
ಅನುಷ್ಟಾನಗೊಳಿಸಲು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ಯೋಜನೆಯಡಿ ಅಂಗನವಾಡಿ ಫಲಾನುಭವಿಗಳಿಗೆ 
ರಾಜ್ಯ ಸರ್ಕಾರಕ್ಕೆ ಬೊರೆತಿರುವ ಒದಗಿಸಲಾಗುವ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 
ಅನುದಾನವೆಷ್ಟು ಈ ಅನುದಾನವನ್ನು ಯಾವ | ಸಹಭಾಗಿತ್ವದಲ್ಲಿ ಅನುಷ್ಠಾನಗೊಳಿಸಲಾಗುತಿದೆ. 

ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಲಾಗಿದೆ; 


(ಸಂಪೂರ್ಣ ಮಾಹಿತಿ ನೀಡುವುದು.) ಕಳೆದ 3 ವರ್ಷಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 


ಅನುದಾನದ ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಇತ್ತೀಚಿನ ಕೋವಿಡ್‌- ಪಿಡುಗು ಪ್ರಸ್ತುತ ಕೋವಿಡ್‌-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ 
ಹರಡುವಿಕೆಯಿಂದ Immunization, | onಗನವಾಡಿ ಕೇಂದ್ರಗಳು ಮುಚ್ಚಿರುವುದರಿಂದ ಅಂಗನವಾಡಿಯ 


Nutrition ಮತ್ತು Hlth ಯೋಜನೆಗಳ ಎಲ್ಲಾ ಫಲಾನುಭವಿಗಳಿಗೆ ಅವರ ಮನೆ ಬಾಗಿಲಿಗೆ ಪೂರಕ 
ಅನುಷ್ಠಾನ ನೆನೆಗುದಿಗೆ ಬಿದ್ದು ತಾಯಿ-ಮಗು | ಫಾಷ್ಠಿಕ ಆಹಾರ ಪದಾರ್ಥಗಳನ್ನು" ವಿತರಿಸಲಾಗುತ್ತಿದೆ. 
ಹಾಕಿ ಇ ತಮನ 'ರನಢಲಯಾಗಿಲವುದು ಅಂಗನವಾಡಿ ಕೇಂದ್ರಗಳಲ್ಲಿ ನಿಯಮಿತವಾಗಿ ಮಕ್ಕಳ 


ಸರ್ಕಾರದ. ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, PR 
ಠಃ ಕಾರ್ಯಕ್ರಮಗಳನ್ನು" ' ಸಕಾಲಿಕವಾಗಿ | ಹುಚ್ಚುಮದ್ದು / ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತಿದ್ದು. 


ಜಾರಿಗೊಳಿಸಲು. ಸರ್ಕಾರ ಕೈಗೊಂಡಿರುವ | ತೂಕವನ್ನು ಅಳತೆ ಮಾಡಲಾಗುತ್ತಿದೆ. 
ಕ್ರಮಗಳು ಯಾವುವು? (ವಿವರ ನೀಡುವುದು.) 


(ಶಶಿ ಣ್ಹಾಸಾಹೇಬ್‌ ಜೊಲ್ಲೆ) 
py ಮಹಿಳಾ ಮತ್ತು RA ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 
ಸಂಖ್ಯೆ :ಮಮಇ 12 ಮಮ 2021 ೫ 


at 


ಲ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಎ.ತಿಪ್ಲೇಸ್ವಾಮಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ: 27 ಕೈ ಅನುಬಂಧ 


§ (ರೂ. ಲಕ್ಷಗಳಲ್ಲಿ) 
— ವ 
2017-18 2018-19 2019-20 
ಕ್ರಸಂ ಯೋಜನೆಗಳು 2 IF —— ್‌ 
ಒದಗಿಸಿರುವ | ಒರ್ಥೀಕ ವೆಚ್ಚ ಒದಗಿಸಿರುವ | ್ರರ್ಥೀಕ ವಚ [ಬದಗಿಸಿರುವ | ಫಲಾನುಭವಿಗಳ 
Ki | ಅನುದಾನ .* ಅನುದಾನ ಸಂಖ್ಯೆ 
ಶಾಲಾಪೂರ್ವ ಮಕ್ಕಳ ಊಟದ 
ಯೋಜನೆ 
il ಸ 14355.00| 142029.59| 215042.00f 156487.68| 215042.00 147736.28 
(ಕೇಂದ್ರ 50% - ರಾಜ್ಯ 50%) ' 
[et [ಮಾತೃಪೂರ್ಣ, ಕ್ಷೀರೆ ಭಾಗ್ಯ & ks | 
ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ i } 
2 |ವೆಚ್ಚವನ್ನು ಭರಿಸುವ ಯೋಜನೆ 500.00 335.15| 200.00 166.94 200.00 163.20 
ls |(ಬಾಲಸಂಜೀವಿನಿ) | | 
ಪ್ರಾಯ ಪೂರ್ವ ಬಾಲಕಿಯರ 1 
ಸಬಲೀಕರಣಕ್ಕಾಗಿ ರಾಜೀವ್‌ ಗಾಂಧಿ ' 
3 . 423.00 109.73 423.00 12.66 200.00 75.27 
ಯೋಜನೆ (ಸಬಲ) 
(ಕೇಂದ್ರ 50% - ಲಾಜ್ಯ 50%) | 
|S ಮಾತೃತ್ವ 
4 [ಸಹಯೋಗ ಯೋಜನೆ 1158.00 7917.57 0.0೦ 0.00 0.0೦ 0.00 
(ಕೇಂದ್ರ 60% - ರಾಜ್ಯ 40%) 
ದುಡಿಯುವ ಮಹಿಳೆಯರ ಮಕ್ಕಳಿಗೆ 
5 |ಶಜುಪಾಲನಾ ಕೇಂದ್ರ 535.69 468.33 914.00 0.೦೦ "1105.98 962.99/ 
Ue ಫಿ 
ಪ್ರಧಾನ ಮಂತ್ರಿ ಮಾತೃವಂದನಾ 
6 [ಯೋಜನೆ | ಃ 0.೦೦ 0.00] 10000.00 7228.17] 5710.00 22982.74 
(ಕೇಂದ್ರ 60% - ರಾಜ್ಯ 40%) 
pe ಅಭಿಯಾನ ಯೋಜನೆ 
7 0.00 0.00 8757.58 8757.58 1297215) 6575.69 
[ (ಕೇಂದ್ರ 60% - ರಾಜ್ಯ 40%) _ 
ಒಟ್ಟು 1697169 150860.37| 235336.58|  172653.03| 235230.13 17849617] 


— ನಿ ಸ 


